ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ವಿಶ್ನೇಶ್ವರಯ್ಯ ತಾಂತಿಕ ಮಹಾ ವಿಶ್ವವಿದ್ಯಾಲಯದ ಕಟ್ಟಿಡದ ವಿಸೀರ್ಣದ ಬಗ್ಗೆ 
ಡಾ॥ ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಲೇತು :- 


981 (1200) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ವಿಶ್ವೇಶ್ವರಯ್ಯ ತಾಂತಿಕ ಮಹಾ ವಿಶ್ವವಿದ್ಯಾಲಯ, ಚಿಕೃಬಳ್ಳಾಪುರ ಕ್ಯಾಂಪಸ್‌ನಲ್ಲಿ ಕಟ್ಟಲಾಗಿರುವ 
ಕಟ್ಟಿಡಗಳ ವಿಸೀರ್ಣ ಎಷ್ಟು ; ಕಟ್ಟಿಡವಾರು (ಬ್ಲಾಕ್‌ಮೈಸ್‌) ವಿವರ ನೀಡುವುದು; 


(ಆ) ಈ ಕಟ್ಟಿಡ ಕಟ್ಟಿಲು ವಿನಿಯೋಗಿಸಲಾಗಿರುವ ಹಣ ಪ್ರಮಾಣ ಎಷ್ಟು ; 
(ಇ) ಯಾವ ಉದ್ದೇಶಕ್ಕಾಗಿ ಕಟ್ಟಿಡಗಳನ್ನು ಕಟ್ಟಿಲಾಗಿದೆ ; 


(ಈ) ಅನೇಕ ಕಟ್ಟಿಡಗಳು ಪೂರ್ಣಗೊಳ್ಳದಿರುವುದು ಹಾಗೂ ಪೂರ್ಣಗೊಂಡಿರುವ ಕಟ್ಟಿಡವನ್ನು 
ಉಪಯೋಗಿಸದೆ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಉ) ಈ ಕ್ಯಾಂಪಸ್‌ನಲ್ಲಿ ನಡೆಸುತ್ತಿರುವ ಕೋರ್ಸ್‌ಗಳು ಯಾವುವು; ಎಷ್ಟು ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ 
ಮಾಡುತ್ತಿದ್ದಾರೆ ? 


